ಕರ್ನಾಟಕ ವಿಧಾನ ಪರಿಷತ್ತು 


ನ್‌ ಸ § § ್‌ 
| ಚುಕೆ, ರಹಿತ ಪ್ರಶ್ನೆ ಸಂಖ್ಯೆ [ |2469 
— ——— — 
| ಸದಸ್ಯರ ಹೆಸರು |" | ಶ್ರೀ ಎನ್‌. ರವಿಕುಮಾರ್‌ 
| | ವಿಧಾನ ಸಭೆಯಿಂದ ಚುನಾಯಿತರಾದವರು 
| ಉತ್ತರಿಸುವ ದಿನಾಂಕ " 1 23.03.2022. 
is i 
'ಉತರಿಸುವ ಸಚಿವರು |" | ಮೀನುಗಾರಿಕೆ ಬಂದರು ಮತ್ತು ಒಳನಾಡು 
| | | ಜಲಸಾರಿಗೆ ಸಚಿವರು. 
ಈ. 
ಸಂ! ಪ್ರಶ್ನೆಗಳು ಉತ್ತರಗಳು 
ಅ) | ರಾಜ್ಯದಲ್ಲಿ ಎಷ್ಟು ನದಿಗಳಲ್ಲಿ |* ರಾಜ್ಯದ 05 ನದಿಗಳಲ್ಲಿ ಒಳನಾಡು ಜಲಸಾರಿಗೆ ವ್ಯವಸ್ಥೆ 
ಒಳನಾಡು ಜಲಸಾರಿಗೆ ಇದೆ. ವಿವರಗಳು ಕೆಳಗಿನಂತಿವೆ. 
ವ್ಯವಸ್ಥೆಯಿದೆ; (ಸದಿಗಳ 5 
ಹೆಸರಿನೊಂದಿಗೆ ವಿವರ |« ಹೊನ್ನಾವರದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ 
ನೀಡುವುದು) ತಾಲೂಕಿನ ಮಂಜುಗುಣಿ - ಗಂಗಾವಳಿ ನದಿ ದಾಟಲು 01, 


ಹಂಗಾರಕಟ್ಟಾ - ಕೋಡಿಬೆಂಗ್ರೆ 0೦1 ಮಿನಿ ಎಲ್‌ಸಿಟಿ 
ತದಡಿ-ಅಫಘನಾಶಿವನಿ 01 ಮಿನಿ ಎಲ್‌.ಸಿ.ಟಿ ಒದಗಿಸಲಾಗಿದೆ. 


ಬಾಗಲಕೋಟೆ ವಲಯಕೆ, ಸಂಬಂಧಪಟ್ಟಂತೆ ಕೃಷ್ಣ, 
ಮಲಪ್ರಭಾ, ಘಟಿಪ್ರಭಾ ನದಿಗಳಲ್ಲಿ ಕಡವುಗಳ 
ಸೇವೆಗಳನ್ನು ಒದಗಿಸಲಾಗಿದೆ. 


ಹುಬಳಿ ವಲಯಕೆೆ, ಸಂಬಂಧಪಟ್ಟಂತೆ ತುಂಗಭದ್ರಾ ನದಿ 
ಹಾಗೂ ಇತರೆ ಕಡವು ಸೇವೆಗಳನ್ನು ಒದಗಿಸಲಾಗಿದೆ. 


ಉಳಿದಂತೆ ಶಿವಮೊಗ್ಗ ವಲಯಕೆ, ಸಂಬಂಧಪಟ್ಟಂತೆ 
ಶರಾವತಿ ನದಿಯ ಹಿನ್ನೀರು ಪ್ರದೇಶದಲ್ಲಿ 4 ಎಲ್‌.ಸಿ.ಟಿ 
ಗಳನ್ನು ನಡೆಸಲಾಗುತ್ತಿದೆ. 


ಆ) 


| ವ್ಯವಸ್ಥೆಯ ಅಭಿವೃದ್ದಿಗೆ ಕೈಗೊಂಡ 


ಸರ್ಕಾರವು ಒಳನಾಡು ಜಲಸಾರಿಗೆ 


ಕ್ರಮಗಳು 
ನೀಡುವುದು) 


ಯಾವುವು; (ಬಿವರ 


° 


ಸರ್ಕಾರವು ರಾಜ್ಯದ 4 ಒಳನಾಡು ಜಲಸಾರಿಗೆ 
ಮಾರ್ಗಗಳನ್ನು ಕೇಂದ್ರ ಸರ್ಕಾರದ ಸಾಗರಮಾಲಾ 
ಯೋಜನೆ ಹಾಗೂ ಇನ್‌ಲ್ಯಾಂ೦ಡ್‌ ವಾಟರ್‌ ಅಥಾರಿಟಿ ಆಫ್‌ 
ಇಂಡಿಯಾ (WA) ಇವರ ಸಹಯೋಗದಲ್ಲಿ ಅಭಿವೃದ್ಧಿ 
ಪಡಿಸಲು ಕ್ರಮ ಜರುಗಿಸಲಾಗುತ್ತಿದೆ. ವಿವರಗಳು ಈ 
ಕೆಳಗಿನಂತಿವೆ. 


ಕಾಳಿ (NW-52) ನದಿಯಲ್ಲಿ ಪ್ರವಾಸೋಧ್ಯಮ ಹಾಗೂ 
ಇತರೆ ಅಭಿವೃದ್ದಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ 
ತೇಲುವಜೆಟ್ಟಿ ನಿರ್ಮಾಣ, ಜಲಸಾರಿಗೆ ಮಾರ್ಗ ಅಭಿವೃದ್ಧಿ 
ಹಾಗೂ ಇತರೆ ಪೂರಕ ಮೂಲಭೂತ ಸೌಕರ್ಯಗಳ 
ನಿರ್ಮಾಣ. 


ಗುರುಪುರ (Nw-43) ನದಿಯಲ್ಲಿ ಪ್ರವಾಸೋಧ್ಯಮ ಹಾಗೂ 
ಪ್ರಯಾಣಿಕರ ಪ್ರಯಾಣಕ್ಕಾಗಿ ಟಿರ್ನಿನಲ್‌ ನಿರ್ಮಾಣ, 
ರೋ-ರೋ ಜೆಟ್ಟೆಗಳ. ನಿರ್ಮಾಣ ಹಾಗೂ ಜಲಸಾರಿಗೆ 


"ಮಾರ್ಗ ಅಭಿವೃದ್ಧಿ ಹಾಗೂ ಇತರೆ ಪೂರಕ ಮೂಲಭೂತ 


ಸೌಕರ್ಯಗಳ ನಿರ್ಮಾಣ. 


ಘಟಪ್ರಭಾ ನದಿಯಲ್ಲಿ ಆಲಮಟ್ಟಿಯಿ೦ದ. ಬಾಗಲಕೋಟಿಗೆ 
ಸಂಚರಿಸಲು ಪ್ರವಾಸೋಧ್ಯಮ ಹಾಗೂ ಇತರೆ 
ಚಟುವಟಿಕೆಗಳಿಗೆ ತೇಲುವಜಿಟ್ಟಿ ನಿರ್ಮಾಣ, ಜಲಸಾರಿಗೆ 
ಮಾರ್ಗ ಅಭಿವೃದ್ಧಿ ಹಾಗೂ ಇತರೆ ಪೂರಕ ಮೂಲಭೂತ 


ಸೌಕರ್ಯಗಳ ನಿರ್ಮಾಣ. 


ಸುವರ್ಣ ನದಿಯಲ್ಲಿ ಮಣಿಪಾಲಿನಿಂದ 
ಹಂಗಾರಕಟ್ಟವರೆಗೆ ಜಲಮಾರ್ಗಗಳ ತೇಲುವ ಜೆಟ್ಟಿ 
ನಿರ್ಮಾಣ, ಟಿರ್ನಿನಲ್‌ ನಿರ್ಮಾಣ ಮತ್ತು ಇತರೆ ಪೂರಕ 
ಮೂಲಭೂತ ಸೌಕರ್ಯಗಳ ನಿರ್ಮಾಣ. 


ಇ) 


U 


ಈ ಒಳನಾಡು ಜಲಸಾರಿಗೆಯಿಂ೦ದ |* 


ಎಷ್ಟು ಮೀನುಗಾರರ ಕುಟುಲಬಗಳು 
ಉದ್ಯೋಗವನ್ನು ಹೊಂದಿವೆ; ಈ 
ಮೀನುಗಾರರ ಕುಟುಂಬಗಳ 
ಆರ್ಥಿಕ ಸಶಕ್ತೀಕರಣಕ್ಕಾಗಿ ಸರ್ಕಾರ 
ಕೈಗೊಂಡ ಕ್ರಮಗಳೇನು? 


ಈ ಒಳನಾಡು ಜಲಸಾರಿಗೆ ಸೇವೆಯೆಂದ ಮೀನುಗಾರರ 
ಕುಟುಂಬಗಳು ಒಳಗೊಂಡಂತೆ ಅಂದಾಜು ಸ್ಥಳೀಯ 70 
ಕುಟುಂಬಗಳಿಗೆ ಉದ್ಯೋಗ ಸೃಷ್ಠಿಯಾಗಿರುತ್ತದೆ. 


ಮೀನುಗಾರರ ಕುಟುಂಬಗಳ ಆರ್ಥಿಕ ಸಶಕ್ತೀಕರಣದ ಬಗ್ಗೆ 
ಮೀನುಗಾರಿಕಾ ಇಲಾಖೆಯಿಂದ ಕ್ರಮ ಜರುಗಿಸಲಾಗುತ್ತಿದೆ. 


DD 


56 PSP 2022 (E-726639) 


ಹಸ್‌ಆರಗೆಕರು 
£-ಮೇನುಃನರಿಕೆ.ಬಂದರುಮತ್ತು 
ಒಳನಾಡು ಜಲಸಾರಿಗೆಸಚಿವರು 


